ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಕೆ.ಪಿ.ಎಸ್‌.ಸಿ. 2015 ನೇ ಸಾಲಿನ ಗೆಜೆಟೆಡ್‌ ಪ್ರೋಬೆಷನರಿ 


ಹುದ್ದೆ ಬ 


೨೫೬ 


ಶ್ರೀ ಹೆಚ್‌. ಎಂ. ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು):- 
321 (190) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) 2015ನೇ ಸಾಲಿನಲ್ಲಿ ಕೆ.ಪಿ.ಎಸ್‌.ಸಿ. ಯು ಗೆಜೆಟೆಡ್‌ ಪ್ರೊಬೆಷನರಿ ಹುದ್ದೆ ಸೇವೆಯ ಮುಖ್ಯ ಪರೀಕ್ಷೆಯನ್ನು ಡಿಸೆಂಬರ್‌ 2017ರಲ್ಲಿ 
ನಡೆಸಿರುವುದು ನಿಜವೇ; 


(ಆ) ಈ ಹುದ್ದೆಗಳಿಗೆ ವ್ಯಕ್ತಿತ್ವ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಜನವರಿ 2019ರಲ್ಲಿ ಬಿಡುಗಡೆ ಮಾಡಿರುವುದು ನಿಜವೇ; 
(ಇ) ಆರು ತಿಂಗಳಾದರೂ ವ್ಯಕ್ತಿತ್ವ (ಸಂದರ್ಶನ) ಪರೀಕ್ಷೆಯನ್ನು ಕೆ.ಪಿ.ಎಸ್‌.ಸಿ.ಯು ಎರ್ಪಡಿಸದಿರಲು ಕಾರಣವೇನು; (ಪೂರ್ಣ 
ಮಾಹಿತಿ ನೀಡುವುದು) 


(ಈ) ಸದರಿ ಹುದ್ದೆಗಳಿಗೆ ಯಾವ ಕಾಲಮಿತಿಯೊಳಗೆ ಸಂದರ್ಶನ ನಡೆಸಲಾಗುವುದು; ವಿಳಂಬ ಮಾಡಿರುವ ಅಧಿಕಾರಿಗಳ ಮೇಲೆ 
ಸರ್ಕಾರವು ಯಾವ ಕ್ರಮ ಕೈಗೊಂಡಿದೆ? 


